1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
2. ಮಾನ್ಯ ಸದಸ್ಯರ ಹೆಸರು 
3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


[ಈ ಸಂ 


ಕರ್ನಾಟಿಕ ವಿಧಾನ ಪರಿಷತ್ತು. 


: 158 

: ಶ್ರೀಕೆ.ಟಿ.ಶ್ರೀಕಂಠೇಗೌಡ 

: 14.12.2021 

: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


ಪ್ರಶ್ನೆ 


ಉತ್ತರ 


(ಅ) 


ಮಂಡ್ಯದ ಮೈಷುಗರ್‌ ಸಕ್ಕರೆ | ಮೈಸೂರು ಸಕ್ಕರ ಕಾರಾನೆಯಲ್ಲಿ ಮೊದಲಿಗೆ 2015-16 ಮತ್ತು 2016-17ನೇ 


ಕಾರಾನೆಯನ್ನು 
ಸೌಮ್ಯದಲ್ಲಿ 


ಸರ್ಕಾರಿ 
ಆರಂಭಿಸುವ 


ಬಗ್ಗೆ ಸರ್ಕಾರ ತೆಗೆದುಕೊಂಡ | 


ಕ್ರಮಗಳೇನು; 


ಕಾರಾನೆಯು ಯಾವ | ಹಂಗಾಮಿನಿಂದ ಕಬ್ಬು ಅರೆಯುವ ಕಾರ್ಯವನ್ನು ಸ್ಮ್ಥಗಿತಗೊಳಿಸಲಾಗಿತ್ತು. 
ವರ್ಷದಿಂದ ಕಬ್ಬು | 2017-18 ಮತ್ತು 2018-19ನೇ ಹಂಗಾಮಿನಲ್ಲಿ ಕಬ್ಬು ಅರೆಯುವ 
ಅರೆಯುವುದನ್ನು ಕಾರ್ಯವನ್ನು ನಿರ್ವಹಿಸಲಾಗಿದೆ. ಮುಂದುವರಿದು, ದುಡಿಯುವ 
ಸ್ಥಗಿಗೊಳಿಸಿದೆ; (ವಿವರ | ಬಂಡವಾಳದ ಕೊರತೆಯಿಂದಾಗಿ 2019-20ನೇ ಹಂಗಾಮಿನಿಂದ ಕಬ್ಬು 
ನೀಡುವುದು) ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. 

(ಆ) | ಇತೀಚೆಗೆ ಮಾನ್ಯ | ದಿ ಮೈಷುಗರ್‌ ಕಂಪನಿ ಲಿಮಿಟೆಡ್‌ ಮಂಡ್ಯ - ಈ ಕಾರ್ಲಾನೆಯ 
ಮುಖ್ಯಮಂತ್ರಿಗಳ ಪುನಶ್ಲೇತನಗೊಳಿಸುವ ಕುರಿತು ದಿನಾಂಕ: 18.10.2021ರಂದು ಮಾನ್ಯ 
ಅಧ್ಯಕ್ಷತೆಯಲ್ಲಿ ನಡೆದ | ಮುಖ್ಯಮಂತಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಈ ಕೆಳಕಂಡ 
ಮಂಡ್ಯ ಜಿಲ್ಲೆಯ ಜನ | ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. 
ಪ್ರತಿನಿಧಿಗಳು ಹಾಗೂ ರೈತ| 1.ಎಲ್‌.ಆರ್‌.ಓ.ಟಿ. ಆಧಾರದ ಮೇಲೆ ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು 
ಮುಖಂಡರ ಸಭೆಯ ಪ್ರಮುಖ ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಸಂಬಂಧ ಈ ಹಿಂದೆ ಆಗಿರುವ ಸಚಿವ 
ತೀರ್ಮಾನಗಳೇನು; ಸಂಪುಟದ ನಿರ್ಣಯಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಸರ್ಕಾರಿ 

ಸ್ವಾಮ್ಯದಲ್ಲಿ ನಡೆಸಲು ಅನುಕೂಲವಾಗುವಂತೆ ನುರಿತ ತಾಂತಿಕ 
ಸಮಿತಿಯಿಂದ ವರದಿಯನ್ನು ಪಡೆದು, ಉನ್ನತ ಅಧಿಕಾರಿ ಹಾಗೂ 
ತಾಂತ್ರಿಕ ಸಿಬ್ಬಂದಿ ಹಾಗೂ ನುರಿತ ಆರ್ಥಿಕ ಸಲಹೆಗಾರರನ್ನು ನೇಮಿಸಿ 
ಮುಂದಿನ ಸಚಿ ಸಂಪುಟಿದ ನಿರ್ಣಯಕ್ಕೆ ತಂದು ಪ್ರಾರಂಭಿಸುವುದು. 

2.ಕಾರ್ಬಾನೆಯ ಯಂತ್ರೋಪಕರಣಗಳನ್ನು ದುರಸ್ನ್ಮೀಕರಣಗೊಳಿಸಲು 
ತುರ್ತು ಅಗತ್ಯವಿರುವ ಹಣವನ್ನು ಸರ್ಕಾರದಿಂದ 
ಬಿಡುಗಡೆಗೊಳಿಸುವುದು. 

3. ಕಾರಾನೆಯ ಆಸ್ತಿಯು ಬೆಲೆ ಬಾಳುವುದಾಗಿದ್ದು, ಇದರ ಆಧಾರದ ಮೇಲೆ 
ಬಂಡವಾಳ ಪಡೆದು ನಡೆಸಬಹುದೇ ಎಂಬ ಬಗ್ಗೆ ಪರಿಶೀಲಿಸುವುದು. 

4.ಈ ಹಿಂದೆ ಆಗಿರುವ ಲೋಪದೋಷಗಳನ್ನು ಗುರುತಿಸಿ ಸರಿಪಡಿಸಿಕೊಂಡು 
2 ವರ್ಷಗಳ ಅವಧಿಗೆ ಪ್ರಾಯೋಗಿಕವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ 
ನಡೆಸುವ ಬಗ್ಗೆ 03 ತಿಂಗಳೊಳಗಾಗಿ ತಾಂತ್ರಿಕ ವರದಿಯನ್ನು ಪಡೆದು 
ಸಚಿವ ಸಂಪುಟದಲ್ಲಿ ಮಂಡಿಸಿ, ಕಾರ್ಬಾನೆಯನ್ನು ಪ್ರಾರಂಭ ಮಾಡಲು 
ತೀರ್ಮಾನಿಸುವುದು. 

(ಇ) |ಈ ಸಭೆಯ ತೀರ್ಮಾನದಂತೆ7ದಿ ಮೈಷುಗರ್‌ ಕಂಪನಿ ಲಿಮಿಟೆಡ್‌ ಮಂಡ್ಯ - ಈ ಕಾರ್ಬಾನಯ 


ಪುನಶ್ಲೇತನಗೊಳಿಸುವ ಕುರಿತು ದಿನಾಂಕ: 18.10.2021ರಂದು ಮಾನ್ಯ 
ಮುಖ್ಯಮಂತಿಗಳ ಅಧ್ಯಕ್ತತೆಯಲ್ಲಿ ಜರುಗಿದ ಸಭೆಯಲ್ಲಿ ಕೈಗೊಂಡ 
ನಿರ್ಣಯದನುಸಾರ ಈ ಕೆಳಕಂಡ ಕ್ರಮಗಳನ್ನು ಪ್ರಸ್ತುತ ಕೈಗೊಳ್ಳಲಾಗಿದೆ. 


| 1. ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ಲೇತನಗೊಳಿಸುವ ಸಂಬಂಧ 


ಆಡಳಿತ ಹಣಕಾಸು, ತಾಂತ್ರಿಕ ವರದಿಯನ್ನು ಪಡೆಯಲು ಮತ್ತು 
Operation and maintain (ಓ ಅಂಡ್‌ ಎಂ) ಆಧಾರದ ಮೇಲೆ ನೀಡಲು 
ಟೆಂಡರ್‌ ಡಾಕ್ಯುಮೆಂಟ್‌ ಅನ್ನು ಸಿದ್ದಪಡಿಸುವುದಕ್ಕಾಗಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 
ಮತ್ತು ನಿಯಮಗಳು 2000ರಡಿಯಲ್ಲಿ 14 ದಿನಗಳ ಅಲ್ದಾವಧಿ ಟೆಂಡರ್‌ 


-2- 


2 ದಿ ಮೈಸೂರು ಷುಗರ್‌ ಕಂಪನಿ ಲಿಮಿಟಿಡ್‌ ಮಂಡ್ಯ- ಈ 


ಕರೆದು ಕನ್ನಲ್‌ಟೆನ್ನಿ ಸೇವೆಯನ್ನು ಪಡೆಯಲು ಅಗತ್ಯ ಕ್ರಮವಹಿಸುವಂತೆ 
ಸರ್ಕಾರದ ಪತ್ರ ಸಂಖ್ಯ: ಸಿಐ 326 ಸಿಓಎಫ್‌ 2021 ದಿನಾಂಕ: 
02.12.2021ರಲ್ಲಿ ಅನುಮತಿಯನ್ನು ನೀಡಲಾಗಿದೆ. ಟೆಂಡರ್‌ ಕರೆಯುವ 
ಕಾರ್ಯ ಪ್ರಗತಿಯಲ್ಲಿದೆ. 


ಕಾರ್ಬಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸಲು 
ಅನುಕೂಲವಾಗುವಂತೆ ವರದಿಯನ್ನು ಪಡೆಯುವ ಸಲುವಾಗಿ ಸರ್ಕಾರದ 
ಆದೇಶ ಸಂಖ್ಯೆ: ಸಿಐ 334 ಸಿಓಎಫ್‌ 2021, ದಿನಾಂಕ: 03.12.2021ರಲ್ಲಿ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ತಾಂತ್ರಿಕ 
ಸಲಹಾ ಸಮಿತಿಯನ್ನು ರಚಿಸಿ ಆದೇಶಿಸಲಾಗಿದೆ. 


ಸಿಐ 345 ಸಿಓಎಫ್‌ 2021 


(ಶಂಕರ ಹಾ 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು. 


